ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ ( ಭಾದ್ರಪದ ೧೫, ಶಕ ವರ್ಷ ೧೯೩೪ ) | ಸಂಚಿಕೆ ೩೬ 


ಭಾಗ - ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ 

ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ 
ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು 

ಮಾಡಿದ ನಿಯಮಗಳು 


ಜಲಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸನೀಇ 13 ಅಜಅ 2011 , ಬೆಂಗಳೂರು, ದಿನಾಂಕ: 16 - 08 - 2012 . 
ರಾಜ್ಯದಲ್ಲಿ ಅಂತರ್ಜಲ ಅಭಿವೃದ್ಧಿಪಡಿಸುವ ಮತ್ತು ಅಂತರ್ಜಲ ಅತಿ ಬಳಕೆ ನಿಯಂತ್ರಣ ಮಾಡುವ ಸಲುವಾಗಿ ಕರ್ನಾಟಕ ಅಂತರ್ಜಲ 
( ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ) ಅಧಿನಿಯಮ 2011 ( 2011ರ ಕರ್ನಾಟಕ ಅಂತರ್ಜಲ ಅಧಿನಿಯಮ 
ಸಂಖ್ಯೆ 25) ವನ್ನು ದಿನಾಂಕ: 20 -06 -2011 ರಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ ಜಾರಿಗೆ ತರಲಾಗಿದೆ. ಸದರಿ ಅಧಿನಿಯಮ 3(1) ರನ್ವಯ 
ದಿನಾಂಕ: 16 - 03 - 2012 ರಂದು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ ರಚಿಸಲಾಗಿದೆ. 


ರಾಜ್ಯದ ಅಂತರ್ಜಲ ಸಂಪನ್ಮೂಲವನ್ನು ಮಾರ್ಚ್ 2009ರ ಅಂತ್ಯಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕೇಂದ್ರೀಯ ಅಂತರ್ಜಲ 
ಮಂಡಳಿಯ ಸಹಯೋಗದೊಂದಿಗೆ ಮೌಲೀಕರಿಸಿದಂತೆ 35 ತಾಲ್ಲೂಕುಗಳನ್ನು ಅಂತರ್ಜಲ ಅತಿ ಬಳಕೆ ಎಂದು ವರ್ಗೀಕರಿಸಲಾಗಿದೆ. ರಾಜ್ಯದಲ್ಲಿ 
ಅಂತರ್ಜಲ ಅತಿ ಬಳಕೆ ಮತ್ತು ಜಲಮಟ್ಟ ಕುಸಿತವನ್ನು ತಡೆಯಲು ಜಾರಿಗೊಳಿಸಲಾದ ಕರ್ನಾಟಕ ಅಂತರ್ಜಲ ( ಅಭಿವೃದ್ಧಿ ಮತ್ತು ನಿರ್ವಹಣೆಯ 
ವಿನಿಯಮನ ಹಾಗೂ ನಿಯಂತ್ರಣ ) ಅಧಿನಿಯಮ 2011 ಮತ್ತು ನಿಯಮಾವಳಿ 2012ನ್ನು ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. ಮಾರ್ಚ್ 2009ರ 
ಅಂತ್ಯಕ್ಕೆ ರಾಜ್ಯದ ಅಂತರ್ಜಲ ಸಂಪನ್ಮೂಲವನ್ನು ಮೌಲೀಕರಿಸಿ ಅಂತರ್ಜಲ ಅತಿ ಬಳಕೆ ಪ್ರದೇಶಗಳೆಂದು ವರ್ಗೀಕರಿಸಿದ ಈ ಕೆಳಕಂಡ 35 
ತಾಲ್ಲೂಕುಗಳನ್ನು ಸದರಿ ಅಧಿನಿಯಮದ ಪ್ರಕರಣ 10(3) ರಡಿ ಪ್ರದತ್ತವಾದ ಅಧಿಕಾರದನ್ವಯ ಮತ್ತು ಕರ್ನಾಟಕ ಅಂತರ್ಜಲ ( ಅಭಿವೃದ್ಧಿ ಮತ್ತು 
ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ) ಅಧಿನಿಯಮ 2011ರಡಿ ರಚಿಸಲಾದ ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ ಸಭೆಯ ದಿನಾಂಕ: 19 
06 - 2012 ರಲ್ಲಿ ಅಂತರ್ಜಲ ಅತಿ ಬಳಕೆಯ ತಾಲ್ಲೂಕುಗಳೆಂದು ಗುರುತಿಸಿರುವ 35 ತಾಲ್ಲೂಕುಗಳಲ್ಲಿ ಅಂತರ್ಜಲ ಅಧಿನಿಯಮವನ್ನು 
ಅನುಷ್ಠಾನಗೊಳಿಸಲು ನಿರ್ಣಯಿಸಿ, ದಿನಾಂಕ: 03 - 12 -2012 ರಿಂದ ಜಾರಿಗೆ ಬರುವಂತೆ ಅಧಿಸೂಚಿಸಲಾಗಿದೆ. 


ಕ್ರ. ಸಂ . 


ತಾಲ್ಲೂಕು 


1 . 


ಬಾದಾಮಿ 


ಬಾಗಲಕೋಟೆ 


2 . 


ಬಾಗಲಕೋಟೆ 


( ೧೨೪೧) 


೧೨೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೪ಎ 


ಕ್ರ. ಸಂ . 


ತಾಲ್ಲೂಕು 
ದೇವನಹಳ್ಳಿ 
ದೊಡ್ಡ ಬಳ್ಳಾಪುರ 
ಹೊಸಕೋಟೆ 


ಬೆಂಗಳೂರು ಗ್ರಾಮಾಂತರ 


ನೆಲಮಂಗಲ 


ಆನೇಕಲ್ 


ಬೆಂಗಳೂರು ಪೂರ್ವ 


ಬೆಂಗಳೂರು ಉತ್ತರ 


ಬೆಂಗಳೂರು ನಗರ 


ಬೆಂಗಳೂರು ದಕ್ಷಿಣ 


11 . 


ಅಥಣಿ 


ಬೈಲಹೊಂಗಲ 


ಬೆಳಗಾವಿ 


13 . 


ರಾಮದುರ್ಗ 


14. 


ಸವದತ್ತಿ 


ಹಗರಿ ಬೊಮ್ಮನಹಳ್ಳಿ 


ಹಡಗಲಿ 


ಬಳ್ಳಾರಿ 


ಚಿಕ್ಕಬಳ್ಳಾಪುರ 
ಚಿಂತಾಮಣಿ 


ಗೌರಿಬಿದನೂರು 


ಚಿಕ್ಕಬಳ್ಳಾಪುರ 


20. 


ಗುಡಿಬಂಡೆ 


21. 


22 . 


ಶಿಡ್ಲಘಟ್ಟ 
ಚಿತ್ರದುರ್ಗ 
ಹೊಳಲ್ಕೆರೆ 
ಜಗಳೂರು 


23. 


ಚಿತ್ರದುರ್ಗ 


24. 


ದಾವಣಗೆರೆ 


25 . 


ಬಂಗಾರಪೇಟೆ 


26 . 


ಕೋಲಾರ 


ಕೋಲಾರ 


ಮಾಲೂರು 


28. 


ಮುಳಬಾಗಿಲು 


ಶ್ರೀನಿವಾಸಪುರ 


30 . 


ಯಲಬುರ್ಗ 


ಕೊಪ್ಪಳ 


ಕನಕಪುರ 


32 . 


ರಾಮನಗರ 


ರಾಮನಗರ 


33 . 


ಚಿಕ್ಕನಾಯ್ಕನಹಳ್ಳಿ 
ಕೊರಟಗೆರೆ 


34 


ತುಮಕೂರು 


| ಕೋರಲು 


_ 35 , 


ಮಧುಗಿರಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ | 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಪಿ . ಆರ್ . 581 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ 


೧೨೪೩ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


/12 , ಬೆಂಗಳೂರು, ದಿನಾಂಕ : 06. 08 .2012 


ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸಂಸ್ಥೆಗಳು, ಹಾಸ್ಟೆಲ್‌ಗಳು ಮತ್ತು ವಸತಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ 
ಹೂಗಳು, ಚಪ್ಪಲಿಗಳು, ಕಾಲು ಚೀಲಗಳು, ಶಾಲಾ ಬ್ಯಾಗ್‌ಗಳು, ಬೆಲ್ಸ್ ಮತ್ತು ಬ್ಯಾಡ್ಜ್ಗಳನ್ನು ಡಾ .ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ 
ಅಭಿವೃದ್ಧಿ ನಿಗಮ ನಿಯಮಿತ (ಲಿಡ್ಕರ್ ) ಸಂಸ್ಥೆಯಿಂದ ನೇರವಾಗಿ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ -1999ರ ಕಲಂ 4( ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಸಮಾಜ ಕಲ್ಯಾಣ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಮಾಜ ಕಲ್ಯಾಣ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 588 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 


ST 


ಅಧಿಸೂಚನೆ 
ಸಂಖ್ಯೆ : ಆಇ 687 ವೆಚ್ಚ- 12/ 12 , ಬೆಂಗಳೂರು, ದಿನಾಂಕ : 06. 08. 2012 
ಶೀ ಬೇಲಕೇರಿ, Retired Court Officer, ಇವರ ಸೇವೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ Consultant Court Oficer ಆಗಿ 
ಮಾಸಿಕ ರೂ .17 ,000/- ಗಳ ಸಂಚಿತ ( Consolidated ) ವೇತನದಲ್ಲಿ ಒಂದು ವರ್ಷದ ಅವಧಿಗೆ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4( ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ. ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 587 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 725 ವೆಚ್ಚ - 12/12, ಬೆಂಗಳೂರು, ದಿನಾಂಕ: 06.08.2012 


ವಾಣಿಜ್ಯ ತೆರಿಗೆ ಇಲಾಖೆಯ ಕಂಪ್ಯೂಟರ್‌ಗಳಿಗೆ McAfee antivirus softwareನ್ನು ವಾರ್ಷಿಕ ರೂ .20.00 ಲಕ್ಷಗಳ 
ವೆಚ್ಚದಲ್ಲಿ ದಿನಾಂಕ :15 .08. 2012 ರಿಂದ ಎರಡು ವರ್ಷಗಳ ಅವಧಿಗೆ ಅಳವಡಿಸಲು ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4 ( ಜಿ ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ತೆರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ವಾಣಿಜ್ಯ ತೆರಿಗೆ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ. ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 584 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


೧೨೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೪ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 627 ವೆಚ್ಚ - 12 /12 , ಬೆಂಗಳೂರು, ದಿನಾಂಕ : 06.08.2012 


ಬೌರಿಂಗ್ ಮತ್ತು ಲೇಡಿಕರ್ಜನ್ ಆಸ್ಪತೆ , ಬೆಂಗಳೂರು, ID - Nat Test Kits ( Consumables) ಗಳನ್ನು ಪತಿ ಕಿಟ್‌ಗೆ ರೂ . 950/ 
( ತೆರಿಗೆ ಪತ್ಯೇಕ) ರ ವೆಚ್ಚದಲ್ಲಿ ನೇರವಾಗಿ M /s. Novartis Diagnostics Pvt Ltd., Indiaದ ಅಂಗ ಸಂಸ್ಥೆಯಾದ Bangalore Medical System , 
ಬೆಂಗಳೂರು, ಈ ಸಂಸ್ಥೆಯಿಂದ ದಿನಾಂಕ: 31.03. 2013ರವರೆಗೆ ಸಂಗಹಿಸಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4(ಜಿ) ರಡಿ ಪದತ್ತವಾದ ಅಧಿಕಾರ ಚಲಾಯಿಸಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ( ವೈದ್ಯಕೀಯ ಶಿಕ್ಷಣ) ಇಲಾಖೆಗೆ 
ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ID - Nat Test Kits (Consumables) ಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ( ವೈದ್ಯಕೀಯ ಶಿಕ್ಷಣ) ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಾಂತ, ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 585 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ) 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 


ಸಂ : ಕಾಣ 05 ಕಾಬಾಸೇ 2012 , ಬೆಂಗಳೂರು, ದಿನಾಂಕ: 07 .08. 2012 


ಕರ್ನಾಟಕ ಕಾರ್ಖಾನೆಗಳ ನಿಯಮಾವಳಿಗಳು 1969 ರ ನಿಯಮ 92 (1) ರ ಪರಂತುಕ ಓದಿಕೊಂಡಂತೆ ನಿಯಮ 92 ( 6) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು M /s GE BE Pvt Ltd ., ವೈಟ್‌ಫೀಲ್ಡ್, ಬೆಂಗಳೂರು- 66, ಈ ಕಾರ್ಖಾನೆಗೆ 
ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಕೇವಲ ಒಂದು ಪಾಳಿಯಲ್ಲಿ ವೈದ್ಯಾಧಿಕಾರಿಯವರನ್ನು ನೇಮಿಸಿಕೊಳ್ಳಲು ಸಂಬಂಧಿಸಿದ ನಿಯಮಗಳಿಂದ 
ವಿನಾಯ್ತಿ ನೀಡಲಾಗಿದೆ. 

1. ನಿಯಮ ನಿಗದಿಪಡಿಸಿರುವ ನರ್ಸಿಂಗ್ ಸಿಬ್ಬಂದಿ ನೇಮಕಾತಿಯಲ್ಲಿ ಯಾವುದೇ ರಿಯಾಯಿತಿ ಇರುವುದಿಲ್ಲ. ಪ್ರತಿ ಪಾಳಿಯಲ್ಲಿ 

ಆಂಬುಲೆನ್ಸ್ ಕೋಣೆ, ಓರ್ವ ವಿದ್ಯಾರ್ಹತೆಯುಳ್ಳ ನರ್ಸ್ ಅಥವಾ ಡ್ರೆಸ್ಸರ್ ಕಮ್ ಕಾಂಪೌಂಡರ್ ಮತ್ತು ನರ್ಸಿಂಗ್ ಅಟೆಂಡೆಂಟ್ 

ಇವರುಗಳ ಸುಪರ್ದಿನಲ್ಲಿ ಇರತಕ್ಕದ್ದು. 
2. ನೇಮಕ ಮಾಡಿಕೊಂಡಿರುವ ಹಾಗೂ ಹಾಲಿ ಇರುವ ವೈದ್ಯಾಧಿಕಾರಿಯವರು ಕಾರ್ಖಾನೆ ಕೆಲಸ ನಿರ್ವಹಿಸುವ ಸಮಯದಲ್ಲಿ ಅವಶ್ಯಕತೆ 

ಅನುಸಾರ ಕರೆ ಮಾಡಿದಾಗ ಸದರಿಯವರ ಸೇವೆ ಸಿಗುವಂತಿರಬೇಕು. 
3. Tie-up- Hospital ನ ನೇಮಿಸಿಕೊಳ್ಳಲಾದ ವೈದ್ಯಾಧಿಕಾರಿ ಬದಲಾವಣೆಯಾದಲ್ಲಿ ತಕ್ಷಣ ಇಲಾಖೆಗೆ ಮಾಹಿತಿ ನೀಡುವುದು ಮತ್ತು 

ಇಂತಹ ಬದಲಾವಣೆಯಾದ ಒಂದು ತಿಂಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿ, ಇಲಾಖೆಯ ಮಂಜೂರಾತಿ ಪಡೆಯುವುದು. ಇದು 
ಕಾರ್ಯಗತವಾಗದಿದ್ದಲ್ಲಿ ಇದನ್ನು ಕಾನೂನು ಉಲ್ಲಂಘನೆ ಎಂದು ಪರಿಗಣಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ . ಶಿವರಾಮ ಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 583 

ಕಾರ್ಮಿಕ ಇಲಾಖೆ, (ಕಾರ್ಖಾನೆ ಮತ್ತು ಬಾಯ್ದರುಗಳು) 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂ : ಕಾಣ 37 ಕಾಬಾಸೇ 2012 , ಬೆಂಗಳೂರು, ದಿನಾಂಕ: 13 .07 .2012 


- ದಿ ಇಂಡಿಯನ್ ಬಾಯ್ದರ್ ಆಕ್ಟ್ 1923 ರ ಅಧಿನಿಯಮ 28( ಎ)( ಎ)ಎಫ್ ರ ಅನ್ವಯ ಮತ್ತು ಬಾಯ್ದರ್ ಅಟೆಂಡೆಂಟ್ಸ್ ನಿಯಮಗಳು 
2011 ರ ನಿಯಮಗಳು 9( ಎ)( ಬಿ) ಮತ್ತು 10 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಕರ್ನಾಟಕ ಸರ್ಕಾರವು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೬ , ೨೦೧೨ 


೧೨೪೫ 


ಈ ಕೆಳಕಂಡವರನ್ನೊಳಗೊಂಡ ಬಾಯ್ದರ್ ಅಟೆಂಡೆಂಟ್ಸ್ ಪರೀಕ್ಷಾ ಮಂಡಳಿಯನ್ನು ಅಧಿಸೂಚನೆ ದಿನಾಂಕದಿಂದ ಮೂರು ವರ್ಷಗಳ ಅವಧಿಯವರೆಗೆ 
ಪುನರ್ ರಚಿಸಿ ಆದೇಶ ಹೊರಡಿಸಿದೆ. 


ಕ್ರಸಂ. 


ಹೆಸರು ಮತ್ತು ವಿಳಾಸ 


ಪದನಾಮ | 


ಪದನಿಮಿತ್ತ ಅಧ್ಯಕ್ಷರು 


ಬಾಯ್ದರುಗಳ ನಿರ್ದೇಶಕರು, 
ಕಾರ್ಮಿಕ ಭವನ, ಬೆಂಗಳೂರು 


ಕಾರ್ಯದರ್ಶಿ 


ಬಾಯ್ದರುಗಳ ಸಹಾಯಕ ನಿರ್ದೇಶಕರು, 
ಬಿಟಿಟಿಇ ಸೆಲ್ , ಕಾರ್ಮಿಕ ಭವನ, ಬೆಂಗಳೂರು 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಶ್ರೀ .ಸುರೇಂದ್ರ ಕುಮಾರ್ ವರ್ಮಾ, 
ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್, ಮೆ : ಜುಬಿಲಿಯೆಂಟ್ ಆರ್ಗೋನೋಸಿಸ್ ಲಿ ., 
ನಂಜನಗೂಡು, ಮೈಸೂರು. 
ಶ್ರೀ .ವಿ.ಗೋವಿಂದರಾಜು, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ , ಆಪರೇಷನ್ 
( ಕ್ಷೀಂ ಪ್ಲಾಂಟ್) ಮೆ :ಇಂಡಾಲೋ ಇಂಡಸ್ಟ್ರೀಸ್, ಬೆಳಗಾವಿ . 
ಶ್ರೀ .ಪ್ರಕಾಶ್ ಎಸ್ .ದೇಶಪಾಂಡೆ, 
ಜನರಲ್ ಮೇನೇಜರ್, ಪವರ್ ಪ್ಲಾಂಟ್, 
ಮೆ : ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ ಲಿ., ಕೊಪ್ಪಳ 
ಶ್ರೀ .ನರೇಂದ್ರಕುಮಾರ್ ಕಾಬ್ರಾ, ಬಿ.107,ಪ್ರಜ್, ಸೇಂಟ್ ಜಾನ್ಸ್ ವುಡ್ , 
ನಂ .80 , ತಾವರೆಕೆರೆ ಮುಖ್ಯ ರಸ್ತೆ, ಕೋರಮಂಗಲ , ಬೆಂಗಳೂರು- 29 . 
ಶ್ರೀ , ನಂಜಯ್ಯ , ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಪವರ್ ಪ್ಲಾಂಟ್, ಮೆ : 
ಮೈಸೂರು ಪೇಪರ್ ಮಿಲ್ಸ್ ಲಿ., ಶಿವಮೊಗ್ಗ. 
ಶ್ರೀ .ಸುಧಾಕರ ಬಾಳಿಗಾ, ಮೆ : 
ವಿನಾಯಕ ಇಂಜಿನಿಯರಿಂಗ್ ವರ್ಕ್ಸ್ , ಮಂಗಳೂರು. 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಿವರಾಮ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ, ( ಕಾರ್ಖಾನೆ ಮತ್ತು ಬಾಯ್ದರುಗಳು ) 


ಪಿ . ಆರ್ , 589 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 


ಸಂ : ಕಾಇ 38 ಕಾಬಾಸೇ 2012 , ಬೆಂಗಳೂರು, ದಿನಾಂಕ: 09 . 08.2012 


ದಿ ಇಂಡಿಯನ್ ಬಾರ್ ಆಕ್ಟ್ 1923 ರ ಅಧಿನಿಯಮ 28 ( ಎ ) ( ಎ) ಎಫ್ ರ ಅನ್ವಯ ಮತ್ತು ಬಾಯ್ದರ್ ಆಪರೇಷನ್ ಇಂಜಿನಿಯರ್ 
ನಿಯಮಗಳು 2011 ರ ನಿಯಮಗಳು 9(1)( 2) ಮತ್ತು 10 ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ , ಕರ್ನಾಟಕ ಸರ್ಕಾರವು ಈ ಕೆಳಕಂಡವರನ್ನೊಳಗೊಂಡ 
ಬಾಯ್ದರ್ ಆಪರೇಷನ್ ಇಂಜಿನಿಯರ್ ಪರೀಕ್ಷಾ ಮಂಡಳಿಯನ್ನು ಅಧಿಸೂಚನೆ ದಿನಾಂಕದಿಂದ ಮೂರು ವರ್ಷಗಳ ಅವಧಿಯವರೆಗೆ ಪುನರ್ ರಚಿಸಿ 
ಆದೇಶ ಹೊರಡಿಸಿದೆ. 


ಹೆಸರು ಮತ್ತು ವಿಳಾಸ 


ಪದನಾಮ 


ಪದನಿಮಿತ್ತ ಅಧ್ಯಕ್ಷರು 


ಬಾಯ್ದರುಗಳ ನಿರ್ದೇಶಕರು, 
ಕಾರ್ಮಿಕ ಭವನ, ಬೆಂಗಳೂರು. 


ಕಾರ್ಯದರ್ಶಿ 


ಬಾಯ್ದರುಗಳ ಹಿರಿಯ ಸಹಾಯಕ ನಿರ್ದೇಶಕರು, 
ಬೆಂಗಳೂರು ವಿಭಾಗ -1, ಕಾರ್ಮಿಕ ಭವನ, ಬೆಂಗಳೂರು. 


೧೨೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೪ಎ 


ಕ್ರಸಂ. 


ಹೆಸರು ಮತ್ತು ವಿಳಾಸ 


ಪದನಾಮ 


_ 3 


ಸದಸ್ಯರು 


ಸದಸ್ಯರು 


5 


ಸದಸ್ಯರು 


| ಶ್ರೀ ಪೆದ್ದಣ್ಣ . ಆರ್‌., 
ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, 
ಮೆ : ಜೆ. ಎಸ್. ಡಬ್ಲ್ಯೂ ಎನರ್ಜಿ ಲಿ., 
ತೋರಣಗಲ್ಲು, ಬಳ್ಳಾರಿ. 
ಶ್ರೀ ಬಿ.ಎನ್. ಶಂಕರಲಿಂಗೇಗೌಡ, B.E ., ANSI, BEO, 
ಡೋರ್ ನಂ .62 / ಎ, 4ನೇ ಅಡ್ಡ ರಸ್ತೆ, 
ಮೂರನೇ ಹಂತ, ಗೋಕುಲಂ , ಮೈಸೂರು. 
ಶ್ರೀ ಎಂ . ವಿನಯ್ ಕುಮಾರ್, ಜನರಲ್ ಮ್ಯಾನೇಜರ್, 
ಮೆ : ಎಂ .ಆರ್. ಪಿ .ಎಲ್ , ಮಂಗಳೂರು. 
ಶ್ರೀ ಸೂರ್ಯನಾರಾಯಣ ರಾವ್, 
ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮೆ :ಕೆ. ಪಿ. ಸಿ.ಎಲ್., ಆರ್. ಟಿ. ಪಿ. ಎಸ್ ., ರಾಯಚೂರು. 
ಶ್ರೀ ಎನ್.ಕೆ. ಮಹೇಶ್ವರಿ, 
ಜಾಯಿಂಟ್ ಜನರಲ್ ಮ್ಯಾನೇಜರ್, ಪವರ್ ಪ್ಲಾಂಟ್, ಮೆ : ವೆಸ್ಟ್ ಕೋಸ್ಟ್ 
ಪೇಪರ್ ಮಿಲ್ಸ್ ಲಿ., ದಾಂಡೇಲಿ. 
ಶ್ರೀ ಕೆ.ಕೆ. ಪಾರ್ಥಿಬನ್, 
ಮೆ : ಶ್ರೀದೇವಿ ಬಾಯ್ದರ ಎಕ್ವಿಪ್ಮೆಂಟ್ಸ್ ಅಂಡ್ ಸ್ಪೇರ್ಸ್‌, ಕಡಬಗೆರೆ ಕ್ರಾಸ್, 
ಮಾಗಡಿ ರಸ್ತೆ, ಬೆಂಗಳೂರು- 562 130 . 


ಸದಸ್ಯರು 


ಸದಸ್ಯರು 


8 


ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಶಿವರಾಮ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ , (ಕಾರ್ಖಾನೆ ಮತ್ತು ಬಾಯ್ದರುಗಳು) 


ಪಿ . ಆರ್ . 593 


LABOUR SECRETARIAT 

NOTIFICATION 
No.LD 39 KABASE 2012, Bangalore , Dated : 05 .07 .2012 . 


In exercise of the powers conferred by sub -section (1), (2) and (4) of Section 5 of the Boilers Act, 1923 (Central Act V of 
1923) and in super session of all the previous notifications issued in this behalf, the Government of Karnataka, hereby appoints the 
officers specified in column 2 of the Table below , to be Inspectors for the purpose of the said Act and defined the limits specified in 
the corresponding entries in column 3 thereof as the local limits within which each officer shall exercise the powers and perform the 
duties bestowed on them by or under the said act. This shall comeinto force with immediate effect and until further orders . 


SI.No. 


DESIGNATION OF THE OFFICERS 


ASSIGNED LOCAL LIMITS 


Entire State of Karnataka 


Director of Factories and Boilers in 
Karnataka 
| Joint Director of Boilers , Bangalore 


2 


1. 


2, 


3 


. 


Deputy Director of Boilers, 
Belgaum Division , Belgaum . 


Entire State of Karnataka for inspection of Boilers having heating 
surface of 10000 M2 and above. 
To Perform any other Inspection and duties entrusted to him by the 
Director of Boilers, Bangalore . 
Inspection of all Boilers , except Boilers of heating surface of 10000 M2 
and above in the areas comprising within the Districts of Belgaum , 
Bijapur and Bagalkot. 
To perform any other Inspection and duties entrusted to him by the 
Director of Boilers, Bangalore . 


2 . 


- 800 


FOTE37 Odds,Tondo, zdowo 2 , 9009 


0982 


SI.No . 


DESIGNATION OF THE OFFICERS 


ASSIGNED LOCAL LIMITS 


Deputy Director of Boilers , 
Davangere Division , Davangere . 


1. Inspection of all Boilers except Boilers of heating surface of 10000 M2 
and above in the areas comprising within the Districts of Bellary, Davangere 
and Chitradurga excluding the talukas of channagiri and Honnali of 
Davanagere District and including Ranebennur taluk of Haveri District . 


2 . To perform any other Inspection and duties entrusted to him by the 
Director of Boilers, Bangalore . 


5 


Senior Assistant Director of Boilers , 
Bangalore Division - 1, Bangalore 


Inspection of all Boilers except Boilers of heating surface of 10000 M2 and 
above in the areas comprising within the Districts of Bangalore Urban except 
Anekal Taluk . 


6 


Senior Assistant Director of Boilers , 
Bangalore Division - 2, Bangalore 


Inspection of all Boilers except Boilers of heating surface of 10000 M2 and 
above in the areas comprising within the Districts of Bangalore Rural, 
Ramanagaram , Kolar, Chikkaballapur, Tumkur and Mandya , excluding the 
talukas of Tiptur and Turuvekere of Tumkur District and excluding the 
talukas of Pandavapur, Srirangapatna and K .R . Pet of Mandya District and 
including Anekal taluk of Bangalore Urban Distirct. 


Senior Assistant Director of Boilers , 
Mangalore Division ,Mangalore. 


Inspection of all Boilers except Boilers ofheating surface of 10000 M2 and 
above in the areas comprising within the Districts of Dakshina Kannada , 
Udupi & Kodagu. 


8 


Senior Assistant Director of Boilers , 
Hubli Division , Hubli 


Inspection of all Boilers except Boilers of heating surface of 10000 M2 and 
above in the areas comprising within the Districts of Dharwad , Haveri , 
Gadag , Uttara Kannada and talukas of Koppal and Gangavathi of Koppal 
District and excluding Ranebennur Taluk of Haveri District . 
1. To assist the Director of Boilers , Bangalore . 
2. To perform any other Inspection and duties entrusted by the Director of 

Boilers, Bangalore . 


Assistant Director of Boilers , 
BTTE Cell, Bangalore 


10 


Assistant Director of Boilers, 
Mysore Divison , Mysore 


Inspection of all Boilers except Boilers of heating surface of 10000 M2 and 
above in the areas comprising within the Districts of Mysore and 
Chamarajanagar and talukas of Srirangapatna , Pandavapura and 
K . R . Pet of Mandya District. 


11 


Assistant Director of Boilers , 
Shimoga Division , Shimoga 


Inspection of all Boilers except Boilers of heating surface of 10000 M2 and 
above in the areas comprising within the Districts of Shimoga, 
Chickamagalur Hassan and including the Talukas of Honnali and Channagiri 
of Davanagere District and also including the Talukas of Tiptur and 
Turuvekere of Tumkur District 


12 


Assistant Director of Boilers , 
Gulbarga Division , Gulbarga . 


Inspection of all Boilers except Boilers of heating surface of 10000 M2 and 
above in the areas comprising within the Districts of Gulbarga , Yadagiri , 
Bidar, Raichur and Koppal, except the talukas of Koppal and Gangavathi of 
Koppal District. 


By order and in the name of the Governor of Karnataka 

B . Shivarama Gowda 
Under Secretary to Government, 
Labour Department (Factories and Boilers ) 


P . R . 590 


೧೨೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೨ 


ಭಾಗ - ೪ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆಇ 736 ವೆಚ್ಚ - 12/ 12 ಬೆಂಗಳೂರು, ದಿನಾಂಕ : 10ನೇ ಆಗಸ್ಟ್ , 2012. 
ಶ್ರೀ ಲಕ್ಷ್ಮೀಕಾಂತ ಜಾವರ್ , ಇವರನ್ನು ವಿತ್ತೀಯ ಕಾರ್ಯನೀತಿ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮಾಸಿಕ ರೂ .34 ,500 /- ಗಳ ಸಂಚಿತ 
ಸಮಾಲೋಚನಾ ಶುಲ್ಕದಲ್ಲಿ ದಿನಾಂಕ: 01 - 06 - 2012 ರಿಂದ ಒಂದು ವರ್ಷದ ಅವಧಿಗೆ ಮುಂದುವರೆಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಾಂತ.ಎಸ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 
ಪಿ . ಆರ್ . 586 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಣ 401 ಪಿಪಿಇ 2011 ಬೆಂಗಳೂರು, ದಿನಾಂಕ: 07ನೇ ಆಗಸ್ಟ್ , 2012 . 
ದಂಡ ಪ್ರಕ್ರಿಯಾ ಸಂಹಿತೆ (1978ರ ತಿದ್ದುಪಡಿ ಅಧಿನಿಯಮ ) ಮೂಲಕ ತಿದ್ದುಪಡಿಯಾದಂತೆ ದಂಡ ಪ್ರಕ್ರಿಯಾ ಸಂಹಿತೆ 1973ರ 
(1974ರ ಕೇಂದ್ರ ಅಧಿನಿಯಮ ಸಂಖ್ಯೆ :2) ಕಲಂ:24ರ ಉಪಕಲಂ (8) ಮತ್ತು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾಷರತ್ತುಗಳು) ನಿಯಮಾವಳಿ 1977ರ ನಿಯಮ 30ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿ 
ನ್ಯಾಯಾಲಯದ ಸಿ. ಸಿ. ನಂ . 448/ 0ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
ಶ್ರೀ ಡಿ.ಎಸ್. ರಾಮಾಂಜನೇಯ , ವಕೀಲರು, ಶ್ರೀ ಅಸೋಸಿಯೇಟ್ಸ್, ಶ್ರೀನಿಧಿ ಕಾಂಪ್ಲೆಕ್ಸ್, ಮಧುಗಿರಿ, ಗೌರಿಬಿದನೂರು ರಸ್ತೆ, ತುಮಕೂರು ಜಿಲ್ಲೆ, 
ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ವಿಶೇಷ ಸರ್ಕಾರಿ ಅಭಿಯೋಜಕರ ಸಂಭಾವನೆ/ ವೆಚ್ಚವನ್ನು ಅರ್ಜಿದಾರರಾದ ಶ್ರೀಮತಿ ಕಲಾವತಿ ಕೋಂ ಎಂ .ಕೆ. ಸುರೇಶ್, ಮುಚ್ಚಿಗರಹಟ್ಟಿ, 
ಶಿರಾ ಟೌನ್, ತುಮಕೂರು ಜಿಲ್ಲೆ ಇವರೇ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ .ಕೆ.ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ ). 
ಪಿ . ಆರ್ . 597 


